ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್‌ ಸದಸ್ಯರ ಹೆಸರು: 


ಡಾ: ಕೆ.ಗೋವಿಂದರಾಜ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


2345 


ಉತ್ತರಿಸಬೇಕಾದ ದಿನಾಂಕ: 


21-03-2022 


ಉತ್ತರಿಸುವ ಸಚಿವರು: 


ಮಾನ್ಯ ವೈದ್ಯಕೀಯ ಶಿಕ್ಷಣ. ಹಾಗೂ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 


[Cs 


ಸಂ 


ಪ್ರಶ್ನೆ 


ಉತ್ತರ 


ಅ) 


ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಒಬ್ಬ 
ವಿದ್ಯಾರ್ಥಿ ಎಂ.ಬಿ.ಬಿ.ಎಸ್‌ 

ಪದವಿ ಶಿಕ್ಷಣವನ್ನು ಮುಗಿಸಲು ತಗುಲುವ 
ಖರ್ಚು ಎಷ್ಟು; (ಸರ್ಕಾರ ಅನುದಾನಿತ, 
ಖಾಸಗಿ ವರ್ಷಾವಾರು ಪ್ರತ್ಯೇಕ ಶುಲ್ಕದ 
ಸಂಪೂರ್ಣ ಮಾಹಿತಿಯನ್ನು ನೀಡುವುದು) 


ಎಂಬಿಬಿಎಸ್‌ ಪದವಿ ಶಿಕ್ಷಣವನ್ನು ಮುಗಿಸಲು ತಗುಲುವ ಶುಲ್ಕದ 
ಮಾಹಿತಿಯನ್ನು ಅನುಬಂಧ-01ರಲ್ಲಿ ಲಗತ್ತಿಸಿದೆ. 


ಆ) 


ರಾಜ್ಯದಲ್ಲಿ ಬಡ, ಮಧ್ಯಮ ವರ್ಗದ 
ವಿದ್ಯಾರ್ಥಿಗಳ ಎಂ.ಬಿ.ಬಿ.ಎಸ್‌ ಪದವಿ ಶಿಕ್ಷಣ 
ಪಡೆಯುವುದು  ದುಬಾರಿಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಶುಲ್ಕ ಕಡಿಮೆಗೊಳಿಸುವ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


ರಾಜ್ಯದಲ್ಲಿ ಬಡ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಎಂ.ಬಿ.ಬಿ.ಎಸ್‌. ಪದವಿ 
ಶಿಕ್ಷಣವನ್ನು ಪಡೆಯುವುದು ದುಬಾರಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ 
ಸರ್ಕಾರಿ ಖೋಟಾದಡಿ ಆಯ್ಕೆಯಾದ ಎಂ.ಬಿ.ಬಿ.ಎಸ್‌. ಪದವಿ ಶಿಕ್ಷಣದ 
ಶುಲ್ಕವು ರೂ.50,000/-, ಖಾಸಗಿ ವೈದ್ಯಕೀಯ ಕಾಲೇಜು/ಡೀಮ್ಸ್‌ 
ವಿಶ್ವವಿದ್ಯಾಲಯಗಳಲ್ಲಿ ಆಯ್ಕೆಯಾದ ಸರ್ಕಾರಿ ಖೋಟಾದ ವಿದ್ಯಾರ್ಥಿಯು 
ಪಾವತಿಸಬೇಕಾದ ಶುಲ್ಕವು ರೂ.1,28,746/- ಹಾಗೂ ಖಾಸಗಿ ವೈದ್ಯಕೀಯ 
ಕಾಲೇಜುಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಯು ಪಾವತಿಸಬೇಕಾದ ಶುಲ್ಕವು 
ರೂ.೨.81,956/-ಗಳಾಗಿರುತ್ತದೆ. ಕಳೆದ ೦೭ ವರ್ಷಗಳಿಂದ ಎಂ.ಬಿ.ಬಿ.ಎಸ್‌. 
ಪದವಿ ಶಿಕ್ಷಣದ ಶುಲ್ಕವನ್ನು ಹೆಚ್ಚಳ ಮಾಡಿರುವುದಿಲ್ಲ ಹಾಗೂ 
ಎಸ್‌.ಸಿ/ಎಸ್‌ಟಿ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನವು ಕೂಡಾ ಲಭ್ಯವಿರುತ್ತದೆ. 


ಇ) 


ರಾಜ್ಯದಲ್ಲಿ ಎಂ.ಬಿ.ಬಿ.ಎಸ್‌. ಪದವಿ ಶಿಕ್ಷಣ 
ದುಬಾರಿಯೇ; ರಷ್ಯಾ, ಉಕ್ರೇನ್‌ ನಂತಹ 
ದೇಶಗಳಿಗೆ ತೆರಳುತ್ತಿರುವ ವಿದ್ಯಾರ್ಥಿಗಳ 
ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ರಾಜ್ಯದ ಮತ್ತು ಈ ದೇಶಗಳಲ್ಲಿ 
ಎಂ.ಬಿ.ಬಿ.ಎಸ್‌. ಪದವಿ ಶಿಕ್ಷಣ ಪೂರೈಸಲು 
ತಗಲುವ ಶುಲ್ಕದ ವ್ಯತ್ಯಾಸ ಎಷ್ಟು; 


2021-22ನೇ ಸಾಲಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿನ ಸರ್ಕಾರಿ 
ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸರ್ಕಾರಿ ಖೋಟಾದಡಿ ಆಯ್ಕೆಯಾದ 
ಎಂ.ಬಿ.ಬಿ.ಎಸ್‌. ಪದವಿ ಶಿಕ್ಷಣದ ಶುಲ್ಕವು ರೂ.50,000/-ಗಳಾಗಿರುತ್ತದೆ. 
ರಷ್ಯಾ, ಉಕ್ರೇನ್‌ ಹಾಗೂ ಇನ್ನಿತರೇ ದೇಶಗಳ ಶುಲ್ಕದ ಮಾಹಿತಿಯು 
ಲಭ್ಯವಿರುವುದಿಲ್ಲ. 


WPagc 


ರಾಜ್ಯದ ಅಸಕ್ಷ ಎಂ.ಬಿ.ಬಿ.ಎಸ್‌. ಪದವಿ | ರಾಜ್ಯದ ಎಂ.ಬಿ.ಬಿ.ಎಸ್‌. ಪದವಿ ಶಿಕ್ಷಣ ಪಡೆಯುವ 
ಶಿಕ್ಷಣ ಪೂರೈಸುವ ವಿದ್ಯಾರ್ಥಿಗಳ | ವಿದ್ಯಾರ್ಥಿಗಳ ಹಿತದೃಷ್ಠಿ ಹಾಗೂ ರಾಜ್ಯದ 
ಹಿತದೃಷ್ಟಿಯಿಂದ ರಾಜ್ಯದ ಶೈಕ್ಷಣಿಕ | ಶೈಕ್ಷಣಿಕ ವಾತಾವರಣವನ್ನು ವಿದ್ಯಾರ್ಥಿಯ 
ಈ) | ವಾತಾವರಣವನ್ನು ವಿದ್ಯಾರ್ಥಿ ಆರ್ಥಿಕ | ಆರ್ಥಿಕ ಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಕಳೆದ 02 
ಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ಸರ್ಕಾರದ | ವರ್ಷಗಳಿಂದ ಪ್ರವೇಶ ಶುಲ್ಕದಲ್ಲಿ ಯಾವುದೇ 
ಆಲೋಚನೆ ಏನು? (ಮಾಹಿತಿ | ಬದಲಾವಣೆಯನ್ನು ಮಾಡಿರುವುದಿಲ್ಲ. 

ನೀಡುವುದು) 


No: MED 37 RGU 2022 
ಡಾ.ಕೆ.ಸುಧಾಕರ್‌) 
ವೈದ್ಯಕೀಯ ಶಿಕ್ಷಣ ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


2 Page 


